ಬ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 


587 


ಮಾನ್ಯ ಸದಸ್ಯರ ಹೆಸರು ಶ್ರೀ ಆಯನೂರು ಮಂಜುನಾಥ್‌ 
(ಪದವೀಧರರ ಕೇತ್ರ). 

ಉತ್ತರಿಸಬೇಕಾದ ದಿನಾಂಕ 21.02.2022 

ಉತ್ತರಿಸಬೇಕಾದ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕೆಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 

ಫು. ಪ್ರಶ್ನೆಗಳು ಉತ್ತರ 

ಸಂ 


ಅ) | ರಾಷ್ಟೀಯ ಹೆಲ್ತ್‌ ಮಿಷನ್‌ 
ಹಾಗೂ ಹೊರಗುತ್ತಿಗೆ 


ನೌಕರರಿಗೆ 
ಸಂಬಂಧಿಸಿದಂತೆ 

ಫ್ರೀ ಶ್ರೀನಿವಾಸಚಾರಿ 
ಸಮಿತಿಯು ತನ್ನ 


ವರದಿಯನ್ನು ಸರ್ಕಾರಕ್ಕೆ 
ಸಲ್ಲಿಸಿದ್ದು, ಯಾವಾಗ ಆ 
ವರದಿಯ ಅನುಷ್ಠಾನಕ್ಕೆ 
ಸರ್ಕಾರ ಕೈಗೊಂಡ 
ಕ್ರಮಗಳೇನು; 


ರಾಷ್ಟೀಯ ಹೆಲ್‌ ಮಿಷನ್‌ ಗುತ್ತಿಗೆ ಹಾಗೂ ಹೊರಗುತ್ತಿಗೆ 
ನೌಕರರ ಬೇಡಿಕೆಗಳ ಬಗ್ಗೆ ಶ್ರೀ ಶ್ರೀನಿವಾಸಚಾರಿ, ನಿವೃತ್ತ 
ಐ.ಎ.ಎಸ್‌ ಅಧಿಕಾರಿಯ ಅಧ್ಯಕ್ಷತೆಯಲ್ಲಿನ ಸಮಿತಿಯು 
ನೀಡಿರುವ ವರದಿಯಲ್ಲಿನ ಈ ಕೆಳಕಂಡ ಅಂಶಗಳ ಬಗ್ಗೆ ಪ್ರಮ 


ಕೈಗೊಳ್ಳಲಾಗುತ್ತಿದೆ. 

1. ಇನ್ಸೂರೆನ್ಸ್‌ ಯೋಜನೆ: ಆಯುಷ್ಮಾನ್‌ ಭಾರತ್‌ 
ಆರೋಗ್ಯ ಕರ್ನಾಟಕ ಯೋಜನೆಯನ್ನು - ಸುವರ್ಣ 
ಆರೋಗ್ಯ ಸುರಕ್ಷಾ ಟ್ರಸ್ಟ್‌ ' ಅಡಿಯಲ್ಲಿ 
ಅಳವಡಿಸಿಕೊಳ್ಳಲಾಗುತ್ತಿದೆ. 


ಸೇವಾ ಕೃಪಾ೦ಕ ಹಾಗೂ ವಯೋಮಿತಿ ಸಡಿಲಿಕೆ 
ಸೌಲಭ್ಯ: ವಿಶೇಷ ನೇಮಕಾತಿ ಅಡಿಯಲ್ಲಿ ಸೇವಾ ಕೃಪಾಂಕ 
ಹಾಗೂ ವಯೋಮಿತಿ ಸಡಿಲಿಕೆ ಸೌಲಭ್ಯವನ್ನು ರಾಷ್ಟ್ರೀಯ 
ಆರೋಗ್ಯ . ಅಭಿಯಾನದಡಿ ಕಾರ್ಯನಿರ್ವಹಿಸುತ್ತಿರುವ 
ನೌಕರರಿಗೂ ಸಹ ಕಲ್ಪಿಸಲಾಗಿದೆ. 

ವರ್ಗಾವಣೆ: ಕಾನೂನು ಇಲಾಖೆಯ ಅಭಿಪ್ರಾಯದಂತೆ 
ರಾಷ್ಟೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಕರ್ತವ್ಯ 
ನಿರ್ವಹಿಸುತಿರುವ ನೌಕರರನ್ನು ತಾತ್ಕಾಲಿಕವಾಗಿ ಗುತ್ತಿಗೆ 
ಆಧಾರದ ಮೇಲೆ ಅಭಿಯಾನದ ಅನುಷ್ಠಾನಕೆ, ಪಡೆದಿದ್ದು, 
ಅಭಿಯಾನ . ಮುಕ್ತಾಯವಾದರೆ ಇವರ `ನೇಮಕಾತಿಯು 
ಮುಕ್ತಾಯವಾಗುತ್ತದೆ ಹಾಗೂ ಸದರಿ ಸಿಬ್ಬಂದಿಗಳನ್ನು 
ಜಿಲ್ಲೆಗಳ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸಂಘಗಳಿಂದ ನೇಮಿಸಿಕೊಳ್ಳಲಾಗುತ್ತದೆ. 


-2- 


4. ವಿಶೇಷ ಸೇವಾ ಭತ್ಯ; ಆರೋಗ್ಯ ಇಲಾಖೆಯಲ್ಲಿ ವಿಶೇಷ 
ಸೇವಾ ಭತ್ಯೆಯನ್ನು ನೀಡುತ್ತಿರುವ ಹುದ್ದೆಗಳನ್ನು ಪರಿಗಣಿಸಿ 
ಸಮಾನಾಂತರವಾಗಿರುವ ' ಹುದ್ದೆಗಳಿಗೆ ವಿಶೇಷ 
ಭತ್ಯೆಗಳನ್ನು 2022-23ನೇ ಸಾಲಿನ ಪಿ.ಐ.ಹಿ(Programme 

" Implementation Procedure ಲ್ಲಿ ಕೇಂದ್ರ ಸರ್ಕಾರಕ್ಕೆ 
ಪ್ರಸ್ತಾವನೆ ಸಲ್ಲಿಸಲಾಗುವುದು. 


ಉಳಿದಂತೆ ರಾಷ್ಟೀಯ ಆರೋಗ್ಯ ಅಭಿಯಾನದಡಿ 
ಕರ್ತವ್ಯ ನಿರ್ವಹಿಸುತ್ತಿರುವ ಗುತ್ತಿಗೆ ಸಿಬ್ಬಂದಿಗಳು. ವೇತನ 
ಹಾಗೂ ಶೇ.5 % ರಷ್ಟು ವಾರ್ಷಿಕ ಹೆಚ್ಚುವರಿ ಮೊತ್ತವನ್ನು 
ಪಡೆಯುತ್ತಿದ್ದು, ಅವರು ಪ್ರಸ್ತುತ ಪಡೆಯುತಿರುವ ವೇತನಕ್ಕೆ 
ಹೆಚ್ಚುವರಿಯಾಗಿ ಶೇ 15 % ರಷ್ಟು 
ಹೆಚ್ಚಳವನ್ನು ಮಾಡುವ ಬಗ್ಗೆ ಸ್ಟೀಕೃತವಾದ ಪ್ರಸ್ತಾವನೆಯು 
ಸರ್ಕಾರದ ಪರಿಶೀಲನೆಯಲ್ಲಿದೆ. 


(Remuneration) 


ಶ್ರೀ  ಶ್ರೀನಿವಾಸಚಾರಿಯ 
ವರದಿಯ ಕಡತ 
ಮಂಡಿಸುವಂತೆ ಹಿಂದಿನ 
ಮುಖ್ಯಮಂತಿಗಳು ಹಾಗೂ 
ಈಗಿನ ಮುಖ್ಯಮಂತಿಗಳು 
ಆದೇಶಿಸಿದ್ದಾರೆಯೇ; 

ಯಾವ ದಿನಾಂಕದಂದು 
ಆದೇಶಿಸಿದ್ದಾರೆ: 


ಮಾನ್ಯ ಮುಖ್ಯ 
ಶ್ರೀ ಯಡಿಯೂರಪ್ಪರವರು 


ಮಂತ್ರಿಯಪರಾದ 
ದಿನಾಲಕ:12.06.2021 ರಂದು 
ಹಾಗೂ ಈಗಿನ ಮಾನ್ಯ ಮುಖ್ಯ ಮಂತಿಗಳಾದ 
ಶ್ರೀ ಬಸವರಾಜ ಬೊಮ್ಮಾಯಿರವರು 
ದಿನಾ೦ಕ:07.08.2021ರಂದು ಆದೇಶಿಸಿದ್ದಾದೆ. 


ಇಬ್ಬರ ಮುಖ್ಯಮಂತ್ರಿಗಳ 
ಆದೇಶದ ಅನ್ನಯ ಇಲಾಖೆ 
ಕೈಗೊಂಡಿರುವ ಕ್ರಮದ 
ಪೂರ್ಣವಾದ. ವಿವರವಾದ 
ಮಾಹಿತಿ ನೀಡುವುದು 


ಇಲ್ಲವಾದಲ್ಲಿ 


ಕಾರಣಗಳೇನು; 


ಸರ್ಕಾರದ ಪರಿಶೀಲನೆಯಲ್ಲಿದೆ. 


ಟಾ. 


ಈ) ಸದರಿ ವರದಿಯ 
ಅನುಷ್ಠಾನಕ್ಕೆ  ಆಗ್ರಯಿಸಿ ಹೌಯ. 
ನೌಕರರ ಸಂಘ ನೀಡಿರುವ 
ಮುಷ್ಕರದ ನೋಟಿಸ್‌! 
ಸರ್ಕಾರದ ಗಮನಕ್ಕೆ |: ಶ್ರೀ ಶ್ರೀನಿವಾಸಚಾರಿ, ವಿವೃತ್ತ ಐ.ಎ.ಎಸ್‌ ಅಧಿಕಾರಿರವರ 
ಬಂದಿದೆಯೇ; ಬಂದಿದ್ದಲ್ಲಿ, | ಅಧ್ಯಕ್ಷತೆಯ ಸಮಿತಿಯು ನೀಡಿರುವ ಶಿಫಾರಸುಗಳನ್ನ್ವಯ 
ಸರ್ಕಾರ ಕೈಗೊಂಡ | ಉಪ ಪ್ರಶ್ನೆ (ಅ)ರಂತೆ ಕ್ರಮವಹಿಸಲಾಗುತ್ತಿದೆ. 

ಕ್ರಮಗಳೇನು? (ಸಂಪೂರ್ಣ 
ಮಾಹಿತಿ ನೀಡುವುದು) 


ಸೆಂಖ್ಯ: ಆಕುಕ 07 ಎಸ್‌.ಟ.ಕ್ಕ್ಯೂ 2022 


po 
|| ಕೆ.ಸುಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


